ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ೫ 405 

ಸದಸ್ಕರ ಹೆಸರು p ಶ್ರೀ ಸುನೀಲ್‌ ವಲ್ಯ್ಕಾಪುರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 18-02-2022. 

ಉತ್ತರಿಸುವವರು p ಮಾನ್ಯ ಗ್ರಾಮೀಣಾಭಿವ್ಧ ೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಸ್ಥಫಾ ಸ ಸಂಸ್ಥೆ ಗಳ್ನಾ ದ ರಾ Ae 
ಅಧಿನಿಯಮ, 1964 ರ ಪ್ರಕರಣ 349349 & ೨355ರಲ್ಲಿ ತಿಳಿಸಿರುವ 
ಮಾನದಂಡಗಳನ್ನು ಅನುಸರಿಸಲಾಗುತ್ತದೆ: 


ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು: 


1) ಅಂಥ ಪ್ರದೇಶದ ಜನಸಂಖ್ಯೆ ಹತ್ತು ಸಾವಿರಕ್ಕಿಂತ ಕಡಿಮೆಯಿಲ್ಲದ ಮತ್ತು 
ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಲ್ಲದ ಹೊರತು; 

2) ಅಂಥ ಪ್ರದೇಶದಲ್ಲಿನ "ಜನಸಂಖ್ಯೆಯ ಸಾಂದ್ರತೆಯು ಒಂದು ಚದರ 
ಕಿಲೋಮೀಟರ್‌ ಪ್ರದೇಕಕ್ಕೆ ನಾಲ್ಕುನೂರು ನಿವಾಸಿಗಳಿಗಿಂತ ಕಡಿಮೆಯಿಲ್ಲದ 
ಹೊರತು; 

3) ಕೃಷಿಯೇತರ ಚಟುವಟಿಕೆಗಳಲ್ಲಿನ ' ಉದ್ಯೋಗದ ಶೇಕಡಾವಾರು ಒಟ್ಟು 
ಉದ್ಯೋಗದ ಶೇಕಡ ಐವತ್ತಕ್ಕಿಂತ ಕಡಿಮೆಯಿಲ್ಲಿದ ಹೊರತು; 


* ದಿನಾಂಕ:19/03/2015 ರ ಸಚಿವ ಸಂಪುಟ ನಿರ್ಣಯದಂತೆ 15, 000 ಕ್ಕಿಂತ 
ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ ಪಂಚಾಯಿತಿಗಳನ್ನು ಮಾತ್ರ ಪಟ್ಟಣ 
ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು ಕ್ರ 'ಕ್ರಮವಹಿಸಲಾಗಿದೆ. 


ಗ್ರಾಮ/ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು: 


1 ಅಂಥ ಪ್ರದೇಶದ ಜನಸಂಖ್ಯೆ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆಯಿಲ್ಲದ ಮತ್ತು 
ಐವತ್ತು ಸಾವಿರಕ್ಕಿಂತ ಹೆಚ್ಚಿಲ್ಲದ ಹೊರತು; 
ಅಂಥ ಪ್ರದೇಶದಲ್ಲಿನ ಜನಸಂಖ್ಯೆಯ ಸಾಂದ್ರತೆಯು ಒಂದು ಚದರ 
ಕಿಲೋಮೀಟರ್‌ ಪ್ರದೇಶಕ್ಕೆ ಒಂದು ಸಾವಿರದ ಐನೂರು ನಿವಾಸಿಗಳಿಗಿಂತ 
ಕಡಿಮೆಯಿಲ್ಲದ ಹೊರತು; 
ಹಿಂದಿನ ನಿಕಟಪೂರ್ವ ಜನಗಣತಿಯಲ್ಲಿ ಅಂಥ ಪ್ರದೇಶದಿಂದ ಸ್ಥಳೀಯ 
ಆಡಳಿತಕ್ಕಾಗಿ ತೆರಿಗೆ ಮತ್ತು ತೆರಿಗೆಯಿಲ್ಲದ ಇತರ ಸಂಪನ್ಮೂಲಗಳಿಂದ 
ಉತ್ಪಾದಿತವಾದ ರಾಜಸ್ವ ವಾರ್ಷಿಕ ಒಂಭತ್ತು ಲಕ್ಷ ಅಥವಾ ವಾರ್ಷಿಕ ತಲಾ 
ಒಬ್ಬನಿಗೆ ನಲವತ್ತ! ದು ರೂ.ಗಳ ದರದಂತೆ ಅಕ್ಕ ಹಾಕಲಾದ ಮೊತ್ತ 
ಇವೆರಡರಲ್ಲಿ ಯಾನೈದು ಹೆಚ್ಚೋ ಆ ಮೊತ್ತಕ್ಕಿಂತ ಕಡಿಮೆಯಿರದ ಹೊರತು; 
ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗದ ಶೇಕಡಾವಾರು ಒಟ್ಟು 
ಉದ್ಯೋಗದ ಶೇಕಡ ಐವತ್ತಕ್ಕಿಂತ ಕಡಿಮೆಯಿಲ್ಲಿದ ಹೊರತು; 


ತ್ತಿ ಕರ್ನಾಟಕ ಗ್ರಾಮ ಸ್ವರಾಜ್‌ ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ, 1993 ರಲ್ಲಿ 
) ಮ ಬಂದಿದೆಯೇ; ಬಂದಿದಲ್ಲಿ! 'ಂಚಾಯತಿಗಳ ಗಣಿ: ಗುರುತಿಸಲು ಉಪಬಂಧ ಕಲ್ಪಿಸಿರುವುದಿಲ್ಲ. 
[ನರಿಗೆ ತೊಂದರೆಯಾಗುತ್ತಿರುವುದನ್ನು 


ಮತ್ತು ಜ್‌ ಸಚಿವರು. 
ಥಾ ಎಸ್‌, ಈ ಕಷ್ಟ್‌ i: 
ಗಾಮೀಜಾಭಿವೃ ೈದ್ಧಿ ಮತ್ತು 


ಪೆ೦ಚಾಯತ್‌ ರಾಜ್‌ ಸಚಿವರು 


